ಚುಕ್ಕೆ ಗುರುತಿನ ಪ್ಲೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 

; ಉತ್ತರಿಸುವ ಸಚಿವರು 


2370 

ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ 

22/03/2022 

ಮಾನ್ಯ ಪೌರಾಡಳಿತ, ಸಣ್ಣ ಕೈಗಾರಿಕೆಗಳು ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು 


ಮೀಸಲು ಸ್ಥಾನ ಘೋಷಣೆಯಾಗಿದೆ ಹಾಗೂ 
ಆಡಳಿತ ಮಂಡಳಿ ರಚನೆಯಾಗಿದೆಯೇ? 
(ವಿವರ ಒದಗಿಸುವುದು) 


| ಪಶ್ನೆ ಉತ್ತರ 

ಈ) ಡಿಸಂಬರ್‌ ರಲ್ಲಿ ರಾಜ್ಯದ ಒಟ್ಟು 58 
ನಗರ ಹಾಗೂ ಸ್ಥಳೀಯ ಸಂಸ್ಥೆಗಳ ಬಂದಿದೆ. 
ಚುನಾವಣೆ ನಡೆದು ಅಧ್ಯಕ್ಷರ ಮತ್ತು 
ಉಪಾಧ್ಯಕ್ಷರ ಮೀಸಲು ಪ್ರಕಟಿಸದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 

(ಅ [ಮಾಸಲು ಪಟಿಸದಿರುವುದರಂದ, ಅಧವೃದ್ಧ |ಪಸ್ತ್ತ ಚುನಾಯಿತ ಪ್ರನಿಧಿಗ್ಗ ಸಮತಿಗಳ ಇಸತ್ಯೆ 
ಕಾರ್ಯಗಳಿಗೆ ತೊಡಕಾಗಿರುವುದು ಸರ್ಕಾರದ | ಬಾರದೇ ಇರುವ ಸ್ಥಳೀಯ ಸಂಸ್ಥೆಗಳಿಗೆ ಕರ್ನಾಟಕ 
ಗಮನಕ್ಕೆ ಬಂದಿದೆಯೇ; ಪೌರಸಭೆಗಳ ಕಾಯ್ದೆ 1964ರ ಕಲಂ 315 ರನ್ವಯ 

ಆಡಳಿತಾಧಿಕಾರಿಗಳನ್ನು ನೇಮಿಸಲಾಗಿದ್ದು, ಅಭಿವೃದ್ಧಿ 
ಕಾರ್ಯಗಳಿಗೆ ತೊಡಕು ಉಂಟಾಗಿರುವುದಿಲ್ಲ. 

(ಇ) | ಅಧ್ಯಕ್ಷರ. ಹಾಗೂ ಉಪಾಧ್ಯಕ್ಷರ ನಗರಾಭಿವೃದ್ಧಿ ಇಲಾಖೆಯು ಹಲವು ನಗರ ಸ್ಥಳೀಯ 
ಮೀಸಲಾತಿಯನ್ನು ಪ್ರಕಟಿಸಲು ಸರ್ಕಾರ | ಸಂಸ್ಥೆಗಳನ್ನು ಮೇಲ್ಲರ್ಜೆಗೇರಿಸಿದ್ದು, ಅವುಗಳನ್ನು 
ಕೈಗೊಂಡ ಕ್ರಮಗಳೇಮ; ಒಳಗೊಂಡಂತೆ ರಾಜ್ಯವನ್ನು ಒಂದು ಘಟಕವನ್ನಾಗಿಟ್ಟುಕೊಂಡು 

(ಈ) ಅಧ್ಯಕ್ಷರ : ಹಾಗೂ ಉಪಾಧ್ಯಕ್ಷರ ಎಷ್ಟು | ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಕರ್ನಾಟಕ ಪೌರಸಭೆಗಳ 


ಶಾಂತ: ರಲಲ 1. ರನು ಅಥ ವದ 


ಸ್ಥಾನಗಳಿಗೆ ಮೀಸಲಾತಿ ನಿಗದಿಪಡಿಸಲು ನಿಯಮವನ್ನು 
ರಚಿಸಲು ಕ್ರಮವಹಿಸಲಾಗುತಿದೆ. 


ಏತನ್ಮಧ್ಯೆ ಮಾನ್ಯ ಸರ್ವೋಚ್ಛ ನ್ಯಾಯಾಲಯದ State of 
Maharashtra v/s Union of India ರವರು ಸಲ್ಲಿಸಿರುವ 
ರಿಟ್‌ ಪಿಟಿಷನ್‌ (ಸಿವಿಲ್‌) ಸಂಖ್ಯೆ: 841/2021 ೦/೪ ಎಸ್‌ 
ಎಲ್‌.ಪಿ, ಸಂಖ್ಯೆ: 19756/2021 ರಲ್ಲಿ ದಿನಾಂಕ; 15-12- 
2021 ರಂದು ನೀಡಿರುವ ತೀರ್ಪು ಹಾಗೂ Manmohan 


Nagar V/s State of Madhya Pradesh & others 
ರವರು ಸಲ್ಲಿಸಿರುವ ಮಿಸಲೇನಿಯಸ್‌ ಅಪ್ಲಿಕೇಶನ್‌ ಸಂಖ್ಯೆ: 


31495/2021 ಗೆ ಸಂಬಂಧಿಸಿದಂತೆ ದಿನಾಂಕ: 17-12-2021 
ರ ಆದೇಶದಲ್ಲಿ ಡಾ। ಕೆ.ಕೃಷ್ಣಮೂರ್ತಿ ಮತ್ತು ಇತರರು ಸಲ್ಲಿಸಿದ್ದ 


ರಿಟ್‌ ಅರ್ಜಿ (ಸಿವಿಲ್‌) ಸಂಖ್ಯೆ: 256/1994 "ರಲ್ಲಿ ದಿನಾಂಕ: 


ll 


71-05-00 ಕಂಡು ನೇಡಿರುವ ಆದೇಶವನ್ನು ಪುನರ್‌ 
| ಪರಿಶೀಲಿಸಿ ಪ್ರಸ್ತುತ ನಿಗದಿಪಡಿಸುತ್ತಿರುವ ಹಿಂದುಳಿದ ವರ್ಗಗಳ 
| ಮೀಸಲಾತಿಯನ್ನು ಮುಂದಿನ ಆದೇಶದವರೆಗೆ ನಿಗದಿಪಡಿಸದೇ 
ಸಂವಿಧಾನದ ಪ್ರಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ 
| ಪಂಗಡದವರಿಗೆ ಮಾತ್ರ ನಿಗದಿಪಡಿಸಿ, ಉಳಿದ ಹುದ್ದೆಗಳನ್ನು 
ಸಾಮಾನ್ಯ ವರ್ಗಕ್ಕೆ ನಿಗದಿಪಡಿಸಬೇಕಾಗಿರುತ್ತದೆ ಎಂದು" 
ಉಲ್ಲೇಖಿಸಲಾಗಿದೆ. 


ಮಾನ್ಯ ಸರ್ವೋಚ್ಛ ನ್ಯಾಯಾಲಯದ ಮೇಲ್ವಂಡ ಆದೇಶದ 
ಸಾಧಕೆ ಬಾಧಕಗಳ ಬಗ್ಗೆ ಚರ್ಚಿಸಿ ಸರ್ಕಾರದಿಂದ ಸೂಕ್ತ 
ತೀರ್ಮಾನ ತೆಗೆದುಕೊಳ್ಳಲಾಗುವುದು. i 


ಸಂಖ್ಯೆ: ನಅಇ 30 ಎಲ್‌ಸಿಕ್ಯೂ 2022 


MAL 
(ಎನ್‌. ನಾಗರಾ [e) 
ಮಾನ್ಯ ಪೌರಾಡಳಿತ, ಸಣ್ಣ-ಕಗಾರ್‌ಗಳು ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು 


